ಕರ್ನಾಟಕ ವಿಧಾನ ಪರಿಷತ್ತು 


90 


ಶ್ರೀ ಪಿ.ಆರ್‌.ರಮೇಶ್‌ 
(ವಿಧಾನ ಪರಿಷತ್ತಿನ ಸದಸ್ಯರು) 


21-09-2020 


ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು 
ಕಸಂ. [ಪ್ರಶ್ನೆ ಉತ್ತರ 
ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರುವ | ಕರ್ನಾಟಕ ರಾಜ್ಯದಲ್ಲಿರುವ ಆರೋಗ್ಯ ಮತ್ತು ಕುಟುಂಬ 
ಸರ್ಕಾರಿ/ಖಾಸಗಿ ಆಸ್ಪತ್ರೆಗಳ ಸಂಖ್ಯೆ | ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಇರುವ ಸರ್ಕಾರಿ 


ಎಷ್ಟು;(ಮಾಹಿತಿ ನೀಡುವುದು) 


ಆಸ್ಪತ್ರೆಗಳ(ಉಪಕೇಂದ್ರ ಮತ್ತು ಆರೋಗ್ಯ ವಿಸ್ತರಣಾ ಕೇಂದ್ರ 


e 
ಒಳಗೊಂಡಂತೆ) ಒಟ್ಟು ಸಂಖ್ಯೆ: 11757. 
ರಾಜ್ಯದಲ್ಲಿ ಒಟ್ಟು 24,721 ಖಾಸಗಿ ಆಸ್ಪತ್ರೆ / ಕ್ಲಿನಿಕ್‌ಗಳಿವೆ. 
| ಆರೋಗ್ಯ ಸೇವೆಯ ಗುಣಮಟ್ಟ ' ಮತ್ತು 
ರೋಗಿಗಳ ಸುರಕ್ಷತೆಯ ಕುರಿತ tional 
Accreditation Board for Hospital 
and Healthcare Providers (NABH) 
ಸಂಸ್ಥೆಯಿಂದ ಮಾನ್ಯತೆ ಪಡೆಯಲು 
€e ಎನ್‌) 
| ಸರ್ಕಾರಿ/ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದಿಂದ | ಜೌರಿಯಲ್ಲಿವೆ. 
ಮಾರ್ಗಸೂಚಿಗಳು ಅಥವಾ 
ಮಾನದಂಡಗಳೇನಾದರೂ ಜಾರಿಯಲ್ಲಿದೆಯೇ; 
ಇಲ್ಲದಿದ್ದಲ್ಲಿ ಈ ಮಾನ್ಯತೆಯ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಯಾವ 
ಸರ್ಕಾರದ ನಿಲುವೇನು; ಇದ್ದಲ್ಲಿ ಈ | ಆಸ್ಪತ್ರೆಗಳು AB ಸಂಸ್ಥೆಯಿಂದ ಮಾನ್ಯತೆ 
ಇ ಮಾನ್ಯತೆಯನ್ನು ಎಲ್ಲಾ ಆಸ್ಪತೆಗಳು | ಪಡೆದಿರುವುದಿಲ್ಲ. 
ಪಡೆಯುವಂತೆ ಮಾಡಲು ಸರ್ಕಾರದ 
ಪ್ರಯತ್ನವೇನು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಮಂತ್ರಾಲಯವು ಎನ್‌.ಕ್ಯೂಎ.ಎಸ್‌ ಅನ್ನು ಅಂಗೀಕರಿಸಿದ್ದು, 
೧ನೆ & ವೆ ್‌ pe) pe] 
ರಾಜ್ಯದಲ್ಲಿರುವ ಎಷ್ಟ್‌ ಸರ್ಧಾಕವಾಗ ಲಾಖೆಯ ಆಸ್ಪತ್ರೆಗಳನ್ನು ಕನಸ 
; A ಎನ್‌.ಕ್ಕೂ.ಎ.ಎಸ್‌ ಅಡಿಯಲ್ಲಿ ಅಳವಡಿಸಿಕೊಳಲು 
ಆಸ್ಪತ್ರೆಗಳು tional Accreditation § ಸ pe i 
ಈ ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


Board for Hospital and Healthcare 


Providers (NABH) ಸಂಸ್ಥೆಯಿಂದ 
ಮಾನ್ಯತೆ ಪಡೆದಿರುತ್ತವೆ? (ವಿವರ 


ಇದರಡಿಯಲ್ಲಿ 18 ಜಿಲ್ಲಾ ಆಸ್ಪತ್ರೆಗಳು, 34 ಸಮುದಾಯ 
| 
| ಆರೋಗ್ಯ ಕೇಂದ್ರಗಳು, 76 24/7 ಪ್ರಾಥಮಿಕ ಆರೋಗ್ಯ 


« ಇ 


ನೀಡುವುದು) 


ಕೇಂದ್ರಗಳು 'ಮತ್ತು 29 'ನಗರ ಪ್ರಾಥಮಿಕ ಆಕೋಗ 
ಕೇಂದ್ರಗಳು ಮಾನ್ಯತೆ ಪಡೆದಿವೆ. ಸ್ಥ 


ಅನುದಾನದ ಲಭ್ಯತೆಯ ಆಧಾರದ ಮೇಲೆ ಹಂತ ಹಂತವಾಗಿ 


National Accreditation Board for Hospital and 
Healthcare Providers (NABH) 
ಮಾನದಂಡಗಳನ್ನಯ ಆರೋಗ್ಯ ಸೇವೆಯ ಗುಣಮಟ್ಟ ಮತ್ತು 
ರೋಗಿಗಳ ಸುರಕ್ಷತೆ ಬಗ್ಗೆ ಸರ್ಕಾರದ ಬದ್ದತೆ ಹೊಂದಿದೆ. 


ಆಕುಕ 92 ಎಸ್‌ಬಿವಿ 2020 


(ಬಿ. ಶ್‌ರಾಮುಲು) ಎ 


ಆ ಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


